KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೭, ೨೦೧೦ (ಪುಷ್ಯ ೧೭, ಶಕ ವರ್ಷ ೧೯೩೧) ಸಂಚಿಕೆ ೧ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ನಂ: ಎಲ್‌.ಆರ್‌.ಎಫ್‌(ಎ)(109)ಸಿ.ಆರ್‌:14/09-10, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2009 
ವಿಷಯ: ರಾಷ್ಟ್ರೋತ್ಥಾನ ಟ್ರಸ್ಟ್‌, ಕೇಶವ ಶಿಲ್ಪ, ಕೆಂಪೇಗೌಡ ನಗರ, ಬೆಂಗಳೂರು ರವರು ಆನೇಕಲ್‌ ತಾಲ್ಲೂಕು, ಜಿಗಣಿ 
ಹೋಬಳಿ, ಎಸ್‌. ಬಿಂಗೀಪುರ ಗ್ರಾಮದ ಸ.ನಂ. 82 ರಲ್ಲಿ 0-26 ಗುಂಟೆ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ 

ರಾಷ್ಟ್ರೋತ್ಥಾನ ಟ್ರಸ್ಟ್‌, ಕೇಶವ ಶಿಲ್ಪ. ಕೆಂಪೇಗೌಡ ನಗರ, ಬೆಂಗಳೂರು ರವರು ಆನೇಕಲ್‌ ತಾಲ್ಲೂಕು, ಜಿಗಣಿ 
ಹೋಬಳಿ, ಎಸ್‌. ಬಿಂಗೀಪುರ ಗ್ರಾಮದ ಸ.ನಂ. 82 ರಲ್ಲಿ 0-26 ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು 
ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ತಹಶೀಲ್ದಾರ್‌, ಆನೇಕಲ್‌ ತಾಲ್ಲೂಕು ರವರ ಪತ್ರ ಸಂಖ್ಯೆ 
ಎಲ್‌.ಆರ್‌.ಎಫ್‌ (109)ಸಿ.ಆರ್‌:9/09-10, ದಿನಾಂಕ: 11.11.2009 ರಲ್ಲಿ ಪ್ರಸ್ತಾವಿತ ಎಸ್‌. ಬಿಂಗೀಪುರ ಗ್ರಾಮದ ಸ.ನಂ. 82 
ರಲ್ಲಿ 0-26 ಗುಂಟೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲ೦ 109 
(11) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ ಡಿ.ನಂ.137/03-04, ದಿನಾಂಕ:1.8.2003 ರಲ್ಲಿ ನೊಂದಾಯಿಸಲ್ಪಟ್ಟಿದೆ. 
ಖಾತೆದಾರರಿ೦ದ ಜಮೀನು ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾವಿತ ಜಮೀನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ 
ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ 
ಕಲಂ 109 (11) ಮತ್ತು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ 
ವಿನಾಯ್ತಿ ನೀಡಿ ಆನೇಕಲ್‌ ತಾಲ್ಲೂಕು, ಜಿಗಣಿ ಹೋಬಳಿ, ಎಸ್‌. ಬ೦ಗೀಪುರ ಗ್ರಾಮದ ಸ.ನಂ. 82 ರಲ್ಲಿ 0-26 ಗುಂಟೆ 


(೧) 


ವಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ಜಮೀನನ್ನು ರಾಷ್ಟ್ರೋತ್ಥಾನ ಟ್ರಸ್ಟ್‌, ಕೇಶವ ಶಿಲ್ಪ, ಕೆಂಪೇಗೌಡ ನಗರ, ಬೆ೦ಗಳೂರು ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (11) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ 
ಅಧಿಸೂಚನೆ ನಂ:ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ: 23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 
ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ ಕಲ್ಪಿಸಿರುವುದರಿಂದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ 


ನೀಡಿದೆ. 


ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್‌ ಅಪ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. ಇದನ್ನು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ 
ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 
ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ.ಡಿ.ಪಿ, ಒ.ಡಿ.ಪಿ ಮತ್ತು ಹಸಿರು ವಲಯ 
ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲ೦ 109 ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 


541 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಪತ್ರ 

ನಂ: ಎಲ್‌.ಆರ್‌.ಎಫ್‌(ಎನ್‌.ಎ)(109)ಸಿ.ಆರ್‌:14/09-10, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2009 

ವಿಷಯ: ಮೆ:ಲತೀಫ್‌ ಎಜುಕೇಷನ್‌ ಫೌಂಡೇಷನ್‌ ಟ್ರಸ್ಟ್‌, ನಂ.96, 6ನೇ ಸಿ ಮೈನ್‌, ಅಪ್ಪಣ್ಣ ಬ್ಲಾಕ್‌, ಆರ್‌.ಟಿ.ನಗರ, 
ಬೆಂಗಳೂರು ರವರು ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಮಾರೇನಹಳ್ಳಿ ಗ್ರಾಮದ 
ಸ.ನಂ. 69/5 ರಲ್ಲಿ 0-25 ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ ಕಲಂ 109 ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ. 

ಮೆ:ಲತೀಫ್‌ ಎಜುಕೇಷನ್‌ ಫೌಂಡೇಷನ್‌ ಟ್ರಸ್ಟ್‌, ನಂ.96, 6ನೇ ಸಿ ಮೈನ್‌, ಅಪ್ಪಣ್ಣ ಬ್ಲಾಕ್‌, ಆರ್‌.ಟಿ. ನಗರ, 


ಬೆಂಗಳೂರು ರವರು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಮಾರೇನಹಳ್ಳಿ ಗ್ರಾಮದ ಸ.ನಂ. 69/5 
ರಲ್ಲಿ 0-25 ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು 
ಮಾಡಿರುವ ಬೇಡಿಕೆ ಹಾಗೂ ನಮೂನೆ-155ಎ ಮತ್ತು ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ 
ಉಪವಿಭಾಗಾಧಿಕಾರಿಗಳು, ಬೆ೦ಗಳೂರು ಉತ್ತರ ಉಪವಿಭಾಗ ರವರ ಪತ್ರ ಸಂಖ್ಯೆ: ಎಲ್‌.ಆರ್‌.ಎಫ್‌: ಸಿ.ಆರ್‌: 6/09-10, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೩ 





ದಿನಾಂಕ: 17.11.2009 ರಲ್ಲಿ ಪ್ರಸ್ತಾವಿತ ಮಾರೇನಹಳ್ಳಿ ಗ್ರಾಮದ ಸ.ನಂ. 69/5 ರಲ್ಲಿ 0-25 ಗುಂಟೆ ಜಮೀನನ್ನು ಖರೀದಿಸಲು 
ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1)() ರಡಿ ಅನುಮತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ನೋಂದಣಿ ಸಂಖ್ಯೆ ಜಿ.ಎನ್‌.ಆರ್‌-4-00113/2008, ದಿನಾ೦ಕ:30.12.2008 ರಲ್ಲಿ 

ನೊಂದಾಯಿಸಲ್ಪಟ್ಟಿದೆ. ಖಾತೆದಾರರಿ೦ದ ಜಮೀನು ಖರೀದಿಸಲು ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾವಿತ ಜಮೀನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 

ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 ರ ಪ್ರಕಾರ ಶೈಕ್ಷಣಿಕ ಉದ್ದೇಶಕ್ಕೆ 4 ಯುನಿಟ್‌ಗಳವರೆಗೆ 

ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯ್ದೆ 1995ರ ಪ್ರಕಾರ 
ಕಲಂ 109 (111) ಮತ್ತು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ 
ವಿನಾಯ್ತಿ ನೀಡಿ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಮಾರೇನಹಳ್ಳಿ ಗ್ರಾಮದ ಸ.ನಂ. 69/5 ರಲ್ಲಿ 
0-25 ಗುಂಟೆ ಜಮೀನನ್ನು ಮೆ:ಲತೀಫ್‌ ಎಜುಕೇಷನ್‌ ಫೌಂಡೇಷನ್‌ ಟ್ರಸ್ಟ್‌, ನಂ.96, 6ನೇ ಸಿ ಮೈನ್‌, ಅಪ್ಪಣ್ಣ ಬ್ಲಾಕ್‌, 
ಆರ್‌.ಟಿ. ನಗರ, ಬೆ೦ಗಳೂರು ರವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 19061 ರ 
ಕಲಂ 109 (111) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ನಂ:ವ್ಯಶಾಇ 47 ಶಾಸನ 2001 ಬೆಂಗಳೂರು, 
ದಿನಾಂಕ: 23.04.2003 ರಂತೆ ಶೈಕ್ಷಣಿಕ ಉದ್ದೇಶಕ್ಕೆ 2 ಯುನಿಟ್‌ಗಳಿದ್ದು, ಜಮೀನನ್ನು ಹೊಂದಲು ಅವಕಾಶ 
ಕಲ್ಪಿಸಿರುವುದರಿಂದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 
ಷರತ್ತುಗಳು 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್‌ ಅಪ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು ಶೈಕ್ಷಣಿಕ ಉದ್ದೇಶಕ್ಕಾಗಿ 
ಉಪಯೋಗಿಸಿಕೊಳ್ಳತಕ್ಕದ್ದು. ಇದನ್ನು ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ 
ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 
ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ.ಡಿ.ಪಿ, ಒ.ಡಿ.ಪಿ ಮತ್ತು ಹಸಿರು ವಲಯ 
ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

7. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲ೦ 109 ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ವಿಶೇಷ ಜಿಲ್ಲಾಧಿಕಾರಿಗಳು (ಕಂ), 
ಪಿ.ಆರ್‌. 542 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ನಮೂನೆ-27 
ನಂ.ಎಲ್‌ಎನ್‌ಡಿ.ಸಿಆರ್‌.15/08-09, ದಿನಾಂಕ: 27ನೇ ನವೆಂಬರ್‌ 2009 
ವಿಷಯ: ಚಿಕ್ಕಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ಅಮಾನಿಮಂಚನಬೆಲೆಕೆರೆ ಗ್ರಾಮದ ಸ.ನಂ.164 ರಲ್ಲಿ 
15-00 ಎಕರೆ ಜಮೀನನ್ನು ಪೊಲೀಸ್‌ ಇಲಾಖೆಗೆ ವರ್ಗಾಯಿಸುವ ವಿಚಾರದಲ್ಲಿ ಸಾರ್ವಜನಿಕ ಹಕ್ಕನ್ನು 
ನಿವೃತ್ತಿಗೊಳಿಸಿ ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ ಮು೦ದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1. ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ.ಸಿಆರ್‌.173/07-08, ದಿನಾ೦ಕ:13/05/2008 ಮತ್ತು 24/07/2009. 
3. ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು ರವರ ವರದಿ ಸಂಖ್ಯೆ ಎಲ್‌ಎನ್‌ಡಿ.ಸಿಆರ್‌.196/07-08, 
ದಿನಾಂಕ: 12/02/2008 ಮತ್ತು 23/06/2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ "“ಅಪ್ಪಯ್ಯನ ಕುಂಟಿ ಕೆರೆ ಅಂಗಳ” 
ಪ್ರದೇಶದ ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ 
ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಪ್ಪಯ್ಯನ ಕುಂಟೆ ಕೆರೆ ಅಂಗಳ ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ಸದರಿ ಅಪ್ಪಯ್ಯನ ಕುಂಟೆ ಕೆರೆ ಅಂಗಳ ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳತಕ್ಕದ್ದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಅಪ್ಪಯ್ಯನ ಕುಂಟೆ ಕೆರೆ ಅಂಗಳ” ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 
ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು 
ಹೊಂದಿರುವ ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ 
ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅ೦ತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಸೈಮು ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ಷೈಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲ್ಲೆ ಚಿಕ್ಕಬಳ್ಳಾಪುರ 
ಮ ೪ 
ತಾಲ್ಲೂಕು ಚಿಕ್ಕಬಳ್ಳಾಪುರ 
ಹೋಬಳಿ ಕಸಬಾ 
ಗ್ರಾಮ : ಅಮಾನಿಮಂಚನಬೆಲೆಕೆರೆ 


ಸರ್ವೆ ನಂಬರು 164ರ ಪೈಕಿ 15-00 ಎಕರೆ ಜಮೀನನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಶಸ್ತ್ರ ಪಡೆಗೆ ವಸತಿಗೃಹಗಳು ಹಾಗೂ ಕವಾಯಿತು ಮೈದಾನ ಸ್ಥಾಪಿಸಲು ಪೊಲೀಸ್‌ ಇಲಾಖೆಗೆ 
ವರ್ಗಾಯಿಸುವ ಸಲುವಾಗಿ ಸಾರ್ವಜನಿಕರ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 
ಚೆಕ್ಕುಬಂದಿ 


ಪೂರ್ವಕ್ಕೆ ಸ.ನಂ.160 ಮತ್ತು ಸ.ನಂ.163 ರ ಜಮೀನು 
ಪಶ್ಚಿಮಕ್ಕೆ ಹಳ್ಳ ಮತ್ತು ಸ.ನಂ.165, 166ರ ಜಮೀನು 
ಉತ್ತರಕ್ಕೆ ಸ.ನಂ.118 ಮತ್ತು ಸ.ನಂ.119ರ ಜಮೀನು 
ದಕ್ಷಿಣಕ್ಕೆ ರಸ್ತೆ ಮತ್ತು ಸ.ನಂ.164ರ ಉಳಿಕೆ ಜಮೀನು 


ಹಿ.ಆರ್‌. 549 ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೫ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ನಮೂನೆ-27 
ನಂ.ಎಲ್‌ಎನ್‌ಡಿ.ಸಿಆರ್‌.37/07-08, ದಿನಾಂಕ: 27ನೇ ನವೆಂಬರ್‌ 2009 


ವಿಷಯ: ಗುಡಿಬಂಡೆ ತಾಲ್ಲೂಕು, ಗುಡಿಬಂಡೆ ಗ್ರಾಮದ ಸ.ನಂ.199 ರಲ್ಲಿ 0-10 ಗುಂಟೆ ಜಮೀನನ್ನು ಪರಿಶಿಷ್ಟ 
ವರ್ಗಗಳ ಮೆಟ್ರಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕಾಗಿ ಮ೦ಜೂರು ಮಾಡುವ ಉದ್ದೇಶಕ್ಕಾಗಿ 
ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ ಮುಂದಿನ ಕ್ರಮ ಕೈಗೊಳ್ಳುವ ವಿಚಾರ 
ಉಲ್ಲೇಖ: 1. ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ರವರ ಪತ್ರ ಸಂಖ್ಯೆ 
ಪ್ರಾ.ಆ.ಕ.ಎಲ್‌ಎನ್‌ಡಿ.172/07-08, ದಿನಾಂಕ:28/03/2008 
2. ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ.ಸಿಆರ್‌.101/07-08, ದಿನಾ೦ಕ: 23/09/2008. 
3. ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ.ಸಿಆರ್‌.28/06-07, 
ದಿನಾಂಕ: 08/09/2008. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ "ಫೂಟ್‌ ಖರಾಬ್‌ (ಎ)' ಪ್ರದೇಶದ 
ಜಮೀನು ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ 
ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (0ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಸದರಿ ಫೂಟ್‌ ಖರಾಬ್‌ (ಎ) ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಸದರಿ 
ಫೂಟ್‌ ಖರಾಬ್‌ (ಎ) ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು 
ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ "ಫೂಟ್‌ ಖರಾಬ್‌(ಎ)' ಪ್ರದೇಶದಲ್ಲಿ ಅಥವಾ ಅವರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ 
ಯಾವನೇ ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ 
ಪಡೆದುಕೊಳ್ಳುತ್ತಿರುವುದರಿಂದ ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ 
ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು 
ವಿವರಗಳನ್ನು ಈ ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 
ಜಿಲೆ 4 ಚಿಕ್ಕಬಳ್ಳಾಪುರ 
ಮ ೪ 
ತಾಲ್ಲೂಕು ಕ ಗುಡಿಬಂಡೆ 
ಹೋಬಳಿ ; ಕಸಬಾ 
ಗ್ರಾಮ ಕ ಗುಡಿಬಂಡೆ 


ಸ.ನಂ.199ರ ಫೂಟ್‌ ಖರಾಬು (ಎ) 5-05 (ಎ) ಎಕರೆ ಪೈಕಿ 0-10 ಗುಂಟೆ ಜಮೀನು ಸಾರ್ವಜನಿಕ ಹಕ್ಕು 
ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 


ಚೆಕ್ಕುಬಂದಿ 
ಪೂರ್ವಕ್ಕೆ ಸ.ನಂ.199 ರ ಉಳಿಕೆ ಜಮೀನು 
ಪಶಿಮಕೆ ಶ್ರೀ ವೀರಬಹೇಂದಸಾಮಿ ಮಠ 
ಸ್ರ ಮು ವ್‌ ವ್‌ 
ಉತ್ತರಕ್ಕೆ ಸ.ನಂ.199ರ ಉಳಿಕೆ 
ದಕ್ಷಿಣಕ್ಕೆ ಸರ್ವೆ ನಂಬರ್‌ 199 ರ ಉಳಿಕೆ 


ಹಿ.ಆರ್‌. 550 ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ನಮೂನೆ-27 
ನಂ.ಎಲ್‌ಎನ್‌ಡಿ.ಸಿಆರ್‌.98/09-10, ದಿನಾಂಕ: 27ನೇ ನವೆಂಬರ್‌ 2009 
ವಿಷಯ: ಚಿ೦ತಾಮಣಿ ತಾಲ್ಲೂಕು, ಕೈವಾರ ಹೋಬಳಿ, ಮಸ್ತೇನಹಳ್ಳಿ ಗ್ರಾಮದ ಸ.ನಂ.54 ರಲ್ಲಿ 20-00 ಎಕರೆ 
ಜಮೀನನ್ನು ಶ್ರೀ ಯೋಗಿನಾರೇಯಣ ಟ್ರಸ್ಟ್‌, ಬೆಂಗಳೂರು ರವರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ 
ಉದ್ದೇಶಕ್ಕಾಗಿ ಮಂಜೂರು ಮಾಡಲು ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ ಸದರಿ ಶೀರ್ಷಿಕೆಯಿಂದ 
ತಗ್ಗಿಸಿ ಮುಂದಿನ ಕ್ರಮ ಕೈಗೊಳ್ಳುವ ವಿಚಾರ. 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂಖ್ಯೆ: ಆರ್‌ಡಿ.157.ಎಲ್‌ಜಿಕೆ.2009, ದಿನಾಂಕ: 26/1/2009. 
2 ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ.ಸಿಆರ್‌.78/09-10, ದಿನಾಂಕ; 29/09/2009. 
3. ತಹಶೀಲ್ದಾರ್‌, ಚಿಂತಾಮಣಿ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ.ಸಿಆರ್‌.87/09-10, 
ದಿನಾಂಕ: 29/09/2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ "ಖರಾಬ್‌' ಪ್ರದೇಶದ ಜಮೀನು 
ಸಾರ್ವಜನಿಕ ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ 
ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಸದರಿ "ಖರಾಬ್‌' ಪ್ರದೇಶವು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಸದರಿ "ಖರಾಬ್‌' ಪ್ರದೇಶದ ಜಮೀನಿನ 
ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ 
ಘೋಷಿಸುತ್ತದೆ. 
ಸದರಿ “ಖರಾಬ್‌' ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ 
ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ 
ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ 
ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ 
ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 

ಜಿಲ್ಲೆ : ಚಿಕ್ಕಬಳ್ಳಾಪುರ 

ತಾಲ್ಲೂಕು : ಚಿಂತಾಮಣಿ 

ಹೋಬಳಿ ಶಿ ಕೈವಾರ 

ಗ್ರಾಮ ಶೆ ಮಸ್ತೇನಹಳ್ಳಿ 

ಸ.ನಂ.54 ರ "ಖರಾಬ್‌ (ಬ)' ಪೈಕಿ 20-00 ಎಕರೆ ಜಮೀನಿನ ಸಾರ್ವಜನಿಕ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 

ಚೆಕ್ಕುಬಂದಿ 

ಪೂರ್ವಕ್ಕೆ ಕೈವಾರ ಗಡಿ 

ಪಶ್ಚಿಮಕ್ಕೆ ಸ.ನಂ.52, 51, 50, 101, 102, 54ರ ಉಳಿಕೆ 

ಉತ್ತರಕ್ಕೆ ಸ.ನಂ.86 ಮತ್ತು ಹುಲುಗುಮ್ಮನಹಳ್ಳಿ ಗಡಿ 

ದಕ್ಷಿಣಕ್ಕೆ ಸ.ನಂ. 149ರ ಜಮೀನು 


ಪಿ.ಆರ್‌. 551 ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ನಮೂನೆ-27 
ನಂ.ಎಲ್‌ಎನ್‌ಡಿ.ಸಿಆರ್‌.168/08-09, ದಿನಾಂಕ: 27ನೇ ನವೆಂಬರ್‌ 2009 
ವಿಷಯ: ಗುಂಡಿಬಂಡೆ ತಾಲ್ಲೂಕು, ಕಸಬಾ ಹೋಬಳಿ, ಎಲ್ಲೋಡು ಗ್ರಾಮದ ಸ.ನಂ.223 ರಲ್ಲಿ 2-30 ಎಕರೆ 
ಜಮೀನನ್ನು ಮಾಜಿ ಸೈನಿಕರಾದ ಶ್ರೀ ವೈ.ಜಿ.ನರಸಿ೦ಹಪ್ಪ ಬಿನ್‌ ಗಂಗಪ್ಪ ರವರಿಗೆ ಮಂಜೂರು ಮಾಡುವ 
ಉದ್ದೇಶಕ್ಕಾಗಿ ಸಾರ್ವಜನಿಕ ಹಕ್ಕನ್ನು ನಿವೃತ್ತಿಗೊಳಿಸಿ ಸದರಿ ಶೀರ್ಷಿಕೆಯಿ೦ದ ತಗ್ಗಿಸಿ ಮುಂದಿನ ಕ್ರಮ 
ಕೈಗೊಳ್ಳುವ ವಿಚಾರ. 
ಉಲ್ಲೇಖ: ೬. ಅಸಿಸ್ಟೆಂಟ್‌ ಕಮೀಷನರ್‌, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ವರದಿ ಸಂಖ್ಯೆ 
ಎಲ್‌ಎನ್‌ಡಿ.ಸಿಆರ್‌.167/07-08, ದಿನಾ೦ಕ; 06/12/2008. 
ಶ್ರ ತಹಶೀಲ್ದಾರ್‌, ಗುಡಿಬಂಡೆ ತಾಲ್ಲೂಕು ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ.ಸಿಆರ್‌.67/07-08, 
ದಿನಾಂಕ: 10/03/2008, 24/01/2009 ಮತ್ತು 03/08/2009. 
94ನೇ ನಿಯಮದ 68(1) ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ "ಸರ್ಕಾರಿ' ಜಮೀನು ಸಾರ್ವಜನಿಕ 
ಉಪಯೋಗಕ್ಕೆ ಸದರಿ ಉದ್ದೇಶಕ್ಕೆ ಅಗತ್ಯವಿಲ್ಲವೆಂದು ಕಂಡು ಬಂದಿರುವುದರಿಂದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 
1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಂತೆ ರಾಜ್ಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ 
ಸರ್ಕಾರಿ ಜಮೀನು ಸದರಿ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಸದರಿ ಸರ್ಕಾರಿ ಪ್ರದೇಶದ ಜಮೀನಿನ ಮೇಲೆ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳಿಸಲು ಉದ್ದೇಶಿಸಿರುವುದಾಗಿ ಈ ಮೂಲಕ ಘೋಷಿಸುತ್ತದೆ. 
ಸದರಿ “ಸರ್ಕಾರಿ” ಪ್ರದೇಶದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು ಈ ಜಮೀನನ್ನು ಸರ್ಕಾರದ ಇತರೇ ಉದ್ದೇಶಕ್ಕೆ ಪಡೆದುಕೊಳ್ಳುತ್ತಿರುವುದರಿಂದ 
ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ 
ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಸೈಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಈ 
ಕಛೇರಿಗೆ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು ಮತ್ತು ಆಕ್ಷೇಪಣೆಗಳನ್ನು ಮತ್ತು ಕ್ರೈಮುಗಳನ್ನು ಸದರಿ ಪ್ರಕರಣದಲ್ಲಿ 
ಉಪಬಂಧಿಸಿರುವಂತೆ ಪರಿಶೀಲಿಸಲಾಗುವುದು. 


ಅನುಸೂಚಿ 

ಜಿಲ್ಲೆ - ಚಿಕ್ಕಬಳ್ಳಾಪುರ 

ತಾಲ್ಲೂಕು ಗುಡಿಬಂಡೆ 

ಹೋಬಳಿ 4 ಕಸಬಾ 

ಗ್ರಾಮ ್ಯ ಎಲ್ಲೋಡು 

ಸ.ನಂ. 223 ರ ಸರ್ಕಾರಿ ಜಮೀನಿನಲ್ಲಿ 2-30 ಎಕರೆ ಜಮೀನು ಸಾರ್ವಜನಿಕ ಹಕ್ಕು ನಿವೃತ್ತಿಗಾಗಿ ಪ್ರಸ್ತಾಪಿಸಲಾಗಿದೆ. 

ಚೆಕ್ಕುಬಂದಿ 

ಪೂರ್ವಕ್ಕೆ ಗಂಗಪ್ಪ ಮತ್ತು ಹನುಮಂತಪ್ಪರವರ ಜಮೀನು 

ಪಶ್ಚಿಮಕ್ಕೆ ಸರ್ಕಾರಿ ಸ.ನಂ.223ರ ಉಳಿಕೆ ಜಮೀನು 

ಉತ್ತರಕ್ಕೆ ಜೋಳೂರು ಸುಬ್ಬಣ್ಣ ಮತ್ತು ಕದಿರಪ್ಪರವರ ಜಮೀನು 

ದಕ್ಷಿಣಕ್ಕೆ ಗಂಗಪ್ಪರವರ ಜಮೀನು 


ಹಿ.ಆರ್‌. 552 ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಭೀನಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಉಪವಿಭಾಗ, ರಾಮನಗರ 
ಕಲಂ 16(2)ರನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌.ಎ.ಕ್ಯೂ/ಎಸ್‌.ಆರ್‌: 01/07-08, ದಿನಾಂಕ: 8ನೇ ಡಿಸೆಂಬರ್‌ 2009 
ಕರ್ನಾಟಕ ರಾಜ್ಯ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ 
ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬಿ.ಡಬ್ಲ್ಯೂಎಸ್‌.ಎಸ್‌.ಬಿ. 4ನೇ ಹಂತದ 
ಕೊಳವೆ ಮಾರ್ಗದ ಯೋಜನೆಗೆ ಭೂಸ್ವಾಧೀನವಾಗಿರುವಂತೆ ಅಧಿಕೃತವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ 


ನೀಡಿದೆ. 





























ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಕಸಬಾ 
ತಾಲ್ಲೂಕು: ಕನಕಪುರ ಗ್ರಾಮ: ಕನಕಪುರ 
ಕ್ರ ಸ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂ. ಎ. ಗುಂ ಪಡೆದ ದಿನಾಂಕ 
1 556/3 ಖುಷ್ಟಿ/ ಪರಿವರ್ತಿತ 0-02 1/4 12.11.2009 
ಪಿ.ಆರ್‌. 574 ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಉಪವಿಭಾಗ, ರಾಮನಗರ 
ಕಲಂ 16(2)ರನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌.ಎ.ಕ್ಯೂ/ಎಸ್‌.ಆರ್‌: 02/07-08, ದಿನಾ೦ಕ: 8ನೇ ಡಿಸೆಂಬರ್‌ 2009 
ಕರ್ನಾಟಕ ರಾಜ್ಯ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ 
ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬಿ.ಡಬ್ಲ್ಯೂ.ಎಸ್‌.ಎಸ್‌.ಬಿ. ಫೀಡರ್‌ ಟ್ಯಾಂಕ್‌ 
ನಿರ್ಮಿಸಲು ಭೂಸ್ವಾಧೀನವಾಗಿರುವಂತೆ ಅಧಿಕೃತವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ ನೀಡಿದೆ. 






































ಅನುಸೂಚಿ 

ಜಿಲ್ಲೆ: ರಾಮನಗರ ಹೋಬಳಿ: ಸಾತನೂರು 

ತಾಲ್ಲೂಕು: ಕನಕಪುರ ಗ್ರಾಮ: ಅಚ್ಚಲು 
ಕ್ರ ಸ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂ. ಎ. ಗುಂ ಪಡೆದ ದಿನಾಂಕ 
1 1711/ಎ ಮುಷ್ಠಿ 0-02 12-11-2009 
2 171/ಬಿ ಮುಷ್ಠಿ 0-21 12-11-2009 
3 171/4 ಮುಷ್ಠಿ 0-08 12-11-2009 
4 173/2 ಮುಷ್ಠಿ 0-27 12-11-2009 

ಪಿ.ಆರ್‌. 575 ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ 


ಉಪವಿಭಾಗಾಧಿಕಾರಿ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಾರ್ಯಾಲಯ, ರಾಮನಗರ ಉಪವಿಭಾಗ, ರಾಮನಗರ 
ಕಲಂ 16(2)ರನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌.ಎ.ಕ್ಯೂ/ಎಸ್‌.ಆರ್‌: 03/07-08, ದಿನಾ೦ಕ: 8ನೇ ಡಿಸೆಂಬರ್‌ 2009 
ಕರ್ನಾಟಕ ರಾಜ್ಯ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಕಲಂ 16(2)ರ ಪ್ರಕರಣದ ಮೇರೆಗೆ ಈ ಮುಂದಿನ 
ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬಿ.ಡಬ್ರ್ಯೂ.ಎಸ್‌.ಎಸ್‌.ಬಿ. 4ನೇ ಹಂತದ 
ಕೊಳವೆ ಮಾರ್ಗದ ಯೋಜನೆಗೆ ಭೂಸ್ವಾಧೀನವಾಗಿರುವಂತೆ ಅಧಿಕೃತವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ 
ನೀಡಿದೆ. 








ಅನುಸೂಚಿ 
ಜಿಲ್ಲೆ: ರಾಮನಗರ ಹೋಬಳಿ: ಕಸಬಾ 
ತಾಲ್ಲೂಕು: ಕನಕಪುರ ಗ್ರಾಮ: ಶಿವನಹಳ್ಳಿ 
ಕ್ರ ಸ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂ. ಎ. ಗುಂ ಪಡೆದ ದಿನಾಂಕ 
1 92/1 ಮುಷ್ಠಿ 0-01 1/2 12-11-2009 























ಪಿ.ಆರ್‌. 576 ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ 
ಅಧಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಕೂ.ಎಸ್‌ಆರ್‌ 9/2009-10, ದಿನಾಂಕ: 5ನೇ ಜನವರಿ 2010 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸೊರಬ ತಾಲ್ಲೂಕ್‌ ದಂಡಾವತಿ ಜಲಾಶಯದ ಯೋಜನೆ ಸಲುವಾಗಿ 
ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894(1)ರ 4ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಭೂ ಸ್ವಾಧೀನಾಧಿಕಾರಿ ಹಾಗೂ ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ 
ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಭೂಸ್ವಾಧೀನಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು, ಸಾಗರ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಹಾಗೂ ಕಟ್ಟಡಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ ಮೂವತ್ತು 
ದಿವಸಗಳೊಳಗಾಗಿ ಕರ್ನಾಟಕ ಅಧಿನಿಯಮ 19915 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ ಸಂಖ್ಯೆ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾಧೀನಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ, ಸಾಗರ ರವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಒರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಹಾಗೂ ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು 
ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಯವರ 
ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊ೦ಡ ಯಾವುದೇ ಕರಾರುಗಳನ್ನು ಅಥವಾ 
ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ / ಕಟ್ಟಡಗಳ ಅ೦ತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ ಏಳನೇ ಖಂಡದ (ಉಪಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಭೂ ಸ್ವಾಧೀನಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ, ಸಾಗರ ರವರ ಕಛೇರಿಯಲ್ಲಿ ಸದರಿ ಭೂಮಿ/ ಕಟ್ಟಡಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕ್‌: ಸೊರಬ ಹೋಬಳಿ: ಕಸಬಾ ಗ್ರಾಮ: ನಡಹಳ್ಳಿ, ಮರೂರು 
ಕ್ರ ವಿವರಣೆಗಳೊಂದಿಗೆ ಖಾತೆದಾರರ/ಅನುಭವದಾರರ ಅಥವಾ ಗೇಣಿದಾರ ತರಹ ಸರ್ವೆ ಚಕ್ಕುಬಂದಿ ಅಗತ್ಯವಾದ ಆಕಾರ 
ಸಂ. ಕ್ರ. ಸಂ. ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಣ | ಅಂದಾಜು | ರೂ.ಪೈ. 
ಹೆಸರು ಶ್ರೀಯುತರುಗಳಾದ: ಸ.ನಂ. ಸ.ನಂ. ಸ.ನಂ. ಸ.ನಂ. | ವಿಸ್ತೀರ್ಣ 
ಎ.ಗುಂ. 
ಗ್ರಾಮ: ನಡಹಳ್ಳಿ 
01 ಜಾನಕಮ್ಮ ಕೋಂ ಶಿವಪ್ಪ ಮುಷ್ಠಿ 22/ಪ1 | ದಂಡಾವತಿನದಿ 179 27 24 0.10 11.25 
ತರಿ 2.00 
ತರಿ 22/ಪಿ ದಂಡಾವತಿನದಿ 179 24 24 2.10 11.25 

















































































































೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 
ಕ್ರ ವಿವರಣೆಗಳೂಂದಿಗೆ ಖಾತೆದಾರರ/ಅನುಭವದಾರರ ಅಥವಾ ಗೇಣಿದಾರ ತರಹ ಸರ್ವ ಚಕ್ಕುಬಂದಿ ಅಗತ್ಯವಾದ ಆಕಾರ 
ಸಂ. ಕ್ರ. ಸಂ. ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ | ಅಂದಾಜು | ರೂ.ಪೈ. 
ಹೆಸರು ಶ್ರೀಯುತರುಗಳಾದ: ಸ.ನಂ. ಸ.ನಂ. ಸ.ನಂ. ಸ.ನಂ. | ವಿಸ್ತೀರ್ಣ 
ಎ.ಗುಂ. 
02 ಈಶ್ವರಪ್ಪ ಬಿನ್‌ ಭೀಮಾನಾಯ್ಕ್‌ ತರಿ 22೩2 ದಂಡಾವತಿನದಿ 179 24 24 2.10 11.25 
03 ಎ.ಕೆ. ಚೌಡಪ್ಪ ಖುಷ್ಕಿ 22೩3 ದಂಡಾವತಿನದಿ 179 24 24 2.10 5.00 
04 ಸರ್ಕಾರಿ ಮುಫತ್ತು ಮುಫತ್ತು 22 ದಂಡಾವತಿನದಿ 179 24 24 3.10 — 
05 ಎನ್‌. ಮುಕುಂದ ರಾವ್‌ ಬಿನ್‌ ಮಂಜಪ್ಪ ತರಿ 23/ಎ ದಂಡಾವತಿನದಿ 179 22 23/ಬಿ 1.00 0.49 
ಖರಾಬು 0.02 
ಖುಷ್ಕಿ 23/ಬಿ ದಂಡಾವತಿನದಿ 179 23/ಎ 23/2 2.06 1.05 
ಖರಾಬು 0.05 
06 ನಾರಾಯಣ ಸ್ವಾಮಿ ಬಿನ್‌ ವೆಂಕಪ್ಪ ಮುಷ್ಠಿ 23/2 ದಂಡಾವತಿನದಿ 179 23/ಬಿ 23/3 2.38 1.43 
ಖರಾಬು 0.04 
ಮುಷ್ಠಿ 23/3 ದಂಡಾವತಿನದಿ 179 23/2 24/ಎ 2.38 1.44 
ಖರಾಬು 0.06 
07 ಸಣ್ಣಿಮ್ಮ 6 ಲಲಿತಮ್ಮ ಕೋಂ ಶಿವಾನಂದಪ್ಪ ಗೌಡ ತರಿ 24/ಎ 24/2,3, ನದಿ 179 23/3 25 225 10.18 
ಖರಾಬು 0.09 
08 ಕೊಟ್ರ ಪುಟ್ಟಪ್ಪ ಬಿನ್‌ ಕೊಟ್ರ ಬಂಗಾರಪ್ಪ ತರಿ 24/ಎ 24/2,3,ನದಿ 179 23/3 25 0.26 2.53 
ತರಿ 24/ಬಿ 24/2,3, ನದಿ 179 24/ಎ 25 2.37 10.27 
09 ಗುರುಬಸಪ್ಪ ಗೌಡ ಬಿನ್‌ ಹಾಲಪ್ಪ ಗೌಡ ತರಿ 24/2 ದಂಡಾವತಿನದಿ 24/ಎ 24/3 24/ಬಿ 2.28 10.85 
10 ಕುಮಾರ ಗೌಡ ಬಿನ್‌ ವೀರಪ್ಪ ಗೌಡ ತರಿ 24/3 ದಂಡಾವತಿನದಿ 24/ಎ.1ಬಿ 23/3 24/2 2.13 7.25 
1] ಸೋಮಪ್ಪ ಬಿನ್‌ ಕನ್ನಪ್ಪ ತರಿ 24/4 ದಂಡಾವತಿನದಿ 24/ಎ.1ಬಿ 23/3 24/2 1.12 4.05 
ಖರಾಬು 0.03 
12 ಸರ್ಕಾರಿ ಕಾನು ಕಾನು 179 ದಂಡಾವತಿನದಿ 179 179 179 45.00 — 
ಒಟ್ಟು 10.22 ಖುಷ್ಕಿ 
20.01 ತರಿ 
48.10 ಸರ್ಕಾರಿ 
0.29 ಖರಾಬು 



































































































































ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
(ಸ ೧೨ (ಸ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೧೧ 
ಕ್ರ ವಿವರಣೆಗಳೂಂದಿಗೆ ಖಾತೆದಾರರ/ಅನುಭವದಾರರ ಅಥವಾ ಗೇಣಿದಾರ ತರಹ ಸರ್ವ ಚಕ್ಕುಬಂದಿ ಅಗತ್ಯವಾದ ಆಕಾರ 
ಸಂ. ಕ್ರ. ಸಂ. ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ ವ್ಯಕ್ತಿಯ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಣ | ಅಂದಾಜು | ರೂ.ಪೈ. 

ಹೆಸರು ಶ್ರೀಯುತರುಗಳಾದ: ಸ.ನಂ. ಸ.ನಂ. ಸ.ನಂ. ಸ.ನಂ. | ವಿಸ್ತೀರ್ಣ 
ಎ.ಗುಂ. 
ಗ್ರಾಮ: ಮರೂರು 
13 ರಂಗಮ್ಮ ಕೋಂ ಯಲಸಿ ಜೊಟ್ಟಪ್ಪ ತರಿ 3321 30 34 35 32 3.10 10.65 
14 ಲಕ್ಷ್ಮಮ್ಮ ಕೋಂ ಕೋವಿಕಾರ್‌ ಈರಪ್ಪ ತರಿ 33/೬2 30 34 35 32 3.32 14.26 
ತರಿ 35 30 34 35 32 3.06 8.09 
15 ಗುರುಬಸಪ್ಪ ಗೌಡ ಬಿನ್‌ ತಿಪ್ಪಯ್ಯ ಗೌಡ ಖುಷ್ಕಿ 36/ಪಿ1 30 ದಂಡಾವತಿನದಿ 30 35 8.17 23.46 
ಹಿಡುವಳಿದಾರರು ಶಾಂತಗೇರಿ ಹುಚ್ಚಪ್ಪ 
16 ಗುರುಬಸಪ್ಪ ಗೌಡ ಬಿನ್‌ ತಿಪ್ಪಯ್ಯ ಗೌಡ ತರಿ 36/2 30 ದಂಡಾವತಿನದಿ 30 35 9.15 20.27 
ಹಿಡುವಳಿದಾರರು ಶಿವಾನಂದಪ್ಪ ಗೌಡ ಮೈ.ಗಾ. 
ಚನ್ನಮ್ಮ & ಈರಪ್ಪ ಗೌಡ 
17 ರಾಡಿ & ರುದಭೂಮಿ ಖರಾಬು 30 30 33,35,36 30 30 45.00 
ಒಟ್ಟು 08.17 ಖಷಿ 
19.23 ತರಿ 
45.00 ಸರ್ಕಾರಿ 
ಜುಮ್ಲಾ 18.39 ಖುಷ್ಕಿ 
39.24 ತರಿ 
93.10 ಸರ್ಕಾರಿ 
00.29 ಖರಾಬು 
ಘೋಷ್ಟಾರೆ 
ಕ. ಸಂ ಗಾಮ ವಿಸ್ಲೀರ್ಣ ಷರಾ 
ಸರ್ಕಾರಿ ಖರಾಬು ತರಿ ಖುಷ್ಕಿ ಒಟ್ಟು 
0] ನಡಹಳ್ಳಿ 48.10 0.29 20.01 10.22 | 79.22 
02 ಮರೂರು 45.00 — 19.23 08.17 13.00 
ಜುಮ್ಹಾ 93.10 0.29 39.24 18.39 152.22 
ಜಿಲ್ಲಾಧಿಕಾರಿ, 
ಪಿ.ಆರ್‌. 7 


೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಭೂಆರ್ಜನೆ ಅಧಿನಿಯಮ 4(1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ: ಎಸ್‌ಆರ್‌: 52/09-10, ದಿನಾಂಕ: 5ನೇ ಡಿಸೆಂಬರ್‌ 2009 

ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ರಸ್ತೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆ೦ದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಗೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991 ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894 ರ 4ನೇ ಪ್ರಕರಣದ (1 ನೇ ಉಪಪ್ರಕರಣದ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮದ 4(2) ನೇ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಹಾಗೂ ಅವರ ಸಿಬ್ಬಂದಿ 
ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರುರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ 
ಒಳಗಾಗಿ ಅಥವಾ ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3 (ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ಮಧುಗಿರಿ ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ 
ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ 
ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೧೩ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ಮಿಡಿಗೇಶಿ ಗ್ರಾಮ: ನೀಲಿಹಳ್ಳಿ 
ಕ್ರ | 4 ಸರ್ವೆ ವಿಸ್ತೀರ್ಣ ಆಕಾರ ಚಕ್ಕುಬಂದಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ 
ಸಂ ನಂ ಎ-ಗು೦ | ರೂ. ಪೈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 8ಎ 8ಬಿ 8ಸಿ 8ಡಿ 
1. | ಮೂಡ್ಲಗಿರಿಯಪ್ಪ ಬಿನ್‌ ಮೂಡ್ಲಗಿರಿಯಪ್ಪ 6/1 ಖುಷ್ಕಿ 0-06 — ಸ.ನಂ.8 ಸ.ನಂ.6/2 ಮತ್ತು | ಸ.ನಂ.7/, | ಸ.ನಂ.6/ ರ 
ತಿಮ್ಮೇಗೌಡ ರಸ್ತೆ 7/2 ರ ಉಳಿಕೆ 
ಜಮೀನು 
2. | ಮೂಡ್ಲಗಿರಿಯಪ್ಪ ಬಿನ್‌ ಮೂಡ್ಲಗಿರಿಯಪ್ಪ 6/2 ಖುಷ್ಕಿ 0-02 — ಸ.ನಂ.6/ ಮತ್ತು | ಸ.ನಂ.6/ ಮತ್ತು | ಸ.ನಂ.7/2, | ಸ.ನಂ.6/2 ರ 
ತಿಮ್ಮೇಗೌಡ 1/2 ರಸ್ತೆ ರಸ್ತೆ 7/8 ರ ಉಳಿಕೆ 
ಜಮೀನು 
3. | ಮೂಡ್ತಗಿರಿಯಪ್ಪ ಬಿನ್‌ ಮೂಡ್ಲಗಿರಿಯಪ್ಪ 6/3 ಖುಷ್ಕಿ 0-03 — ಸ.ನಂ.6/2 ಮತ್ತು | ಸ.ನಂ.6/4 ಮತ್ತು | ಸ.ನಂ.7/3, | ಸ.ನಂ.6/3ರ 
ತಿಮ್ಮೇಗೌಡ ರಸ್ತೆ ರಸ್ತೆ ರ ಜಮೀನು ಉಳಿಕೆ 
4. | ಮೂಡ್ಲಗಿರಿಯಪ್ಪ ಬಿನ್‌ ಮೂಡ್ತಗಿರಿಯಪ್ಪ 6/4 ಖುಷ್ಕಿ | 0-03 1/2 ದ ಸ.ನಂ.6/3 ಮತ್ತು | ಸ.ನಂ.6/5 ಮತ್ತು | ಸ.ನಂ.7/3, | ಸ.ನಂ.6/4 ರ 
ತಿಮ್ಮೇಗೌಡ ರಸ್ತೆ ರಸ್ತೆ 7/5 ರ ಉಳಿಕೆ 
ಜಮೀನು 
5. | ಮೂಢ್ಲಗಿರಿಯಪ್ಪ ಬಿನ್‌ ಮೂಡ್ತಗಿರಿಯಪ್ಪ 6/5 ಖುಷ್ಕಿ 0-08 — ಸ.ನಂ.6/4 ಮತ್ತು ಸ.ನಂ.6/5 ರ ಸ.ನಂ.7/5, | ಸ.ನಂ.6/5 ರ 
ತಿಮ್ಮೇಗೌಡ ರಸ್ತೆ ಜಮೀನು 7/6 ಉಳಿಕೆ 
ಡಾ: ಸಿ. ಸೋಮಶೇಖರ್‌ ಐ.ಎ.ಎಸ್‌. 
ಪಿ.ಆರ್‌. 570 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 





೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894 ರ ಪಕರಣ 16(2) ರ ಅನ್ವಯ ಅಧಿಸೂಚನೆ 
ಪಕರಣ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ತುರು)01/05-06 

ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕಮಸಂಖ್ಯೆ:17 ರಲ್ಲಿ ತಿದ್ದುಪಡಿಯಾದ 
1894 ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894 ರ ಸಾಲಿನ ಕೇಂದ ಅಧಿನಿಯಮ 1 ರ) ಪಕರಣ 162) ರ 
ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 
ಹೇಮಾವತಿ ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪಕರಣ 
16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ 
ರವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪಕಟಿಸಲಾಗಿದೆ. 










































































ಅನುಸೂಚಿ 
ಜಿಲ್ಲೆ : ತುಮಕೂರು ಹೋಬಳಿ: ಕಸಬ/ದಬ್ಬೇಘಟ್ಟ/ನೊಣವಿನಕೆರೆ 
ತಾಲ್ಲೂಕು : ತುರುವೇಕೆರೆ/ತಿಪಟೂರು ಗಾಮ: ಗೋವಿಂದಘಟ್ಟ, ತಂಡಗ, ಕಲ್ಕೆರೆ, ಸೂಳೆಕೆರೆ, ಚಿಗ್ಗಾವಿ 
ಕ. ಸಂ. ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಎ ರೂ. ಪೈ ದಿನಾಂಕ 
ಗಾಮ: 1 ಗೋವಿಂದಘಟ್ಟ 
1 70/1 ಖುಷ್ಟಿ 0-02 0-07 21.01.1998 
2 71 ಖುಷ್ಟಿ 0-13 0-45 21.01.1998 
3 72 ಮುಷ್ಠಿ 0-06 0-20 21.01.1998 
4 80/5ಎ ಖುಷ್ಟಿ 0-03 0-10 21.01.1998 
ಪ್ರಿ 92/ಎ ಮುಷ್ಠಿ 0-02 0-07 21.01.1998 
6 92/2ಸಿ ಖುಷ್ಟಿ 0-05 0-17 21.01.1998 
7 92/2ಡಿ ಖುಷ್ಟಿ 0-01 0-03 21.01.1998 
8 94/lಎ ಖುಷ್ಟಿ 0-02 0-07 21.01.1998 
9 94/2ಎ ಖುಷ್ಟಿ 0-03 0-10 21.01.1998 
10 95/ ಖುಷ್ಟಿ 0-04 0-14 21.01.1998 
1] 95/3 ಖುಷ್ಟಿ 0-02 0-07 21.01.1998 
12 96/1 ಮುಷ್ಠಿ 0-06 0-20 21.01.1998 
13 98/1 ಖುಷ್ಟಿ 0-03 0-10 21.01.1998 
14 98/2ಎ ಖುಷ್ಟಿ 0-04 0-14 21.01.1998 
15 121/2 ಭಾಗಾಯ್ತು 0-09 0-31 21.01.1998 
16 122 ಭಾಗಾಯ್ತು 0-06 0-80 21.01.1998 
17 123/3 ಖುಷ್ಟಿ 0-13 0-45 21.01.1998 
18 123/4 ಖುಷ್ಟಿ 0-11 0-38 21.01.1998 
19 80/5ಬಿ ಖುಷ್ಟಿ 0-03 0-10 21.01.1998 
20 91/1 ಖುಷ್ಟಿ 0-02 0-07 21.01.1998 
21 91/2 ಖುಷ್ಟಿ 0-04 0-14 21.01.1998 
ಒಟ್ಟು 2-24 4-16 


























































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ೧೫ 
ಕ. ಸಂ. ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
| ರೂ. ಪೈ ದಿನಾಂಕ 

ಗ್ರಾಮ: 2 ತಂಡಗ 
22 203 ಭಾಗಾಯ್ತು 0-07 0-31 23.03.1997 
23 204 ಭಾಗಾಯ್ತು 0-04 0-18 23.03.1997 
24 226/ ಭಾಗಾಯ್ತು 0-02 0-39 23.03.1997 
25 226/2 ಭಾಗಾಯ್ತು 0-02 0-39 23.03.1997 
26 227/ ಭಾಗಾಯ್ತು 0-02 0-39 23.03.1997 
27 227/2 ಭಾಗಾಯ್ತು 0-02 0-39 23.03.1997 
28 287/2 ಖುಷ್ಟಿ 0-14 0-48 23.03.1997 
29 287/3 ಖುಷ್ಟಿ 0-14 0-48 23.03.1997 
30 288 ಖುಷ್ಟಿ 0-22 0-75 23.03.1997 
31 290/3 ಖುಷ್ಟಿ 0-05 0-19 23.03.1997 
32 294/2 ಖುಷ್ಟಿ 0-09 0-30 23.03.1997 
33 295/ ಖುಷ್ಟಿ 0-03 0-10 23.03.1997 
34 295/2 ಖುಷ್ಟಿ 0-03 0-10 23.03.1997 
35 295/3ಎ ಖುಷ್ಟಿ 0-03 0-10 23.03.1997 
36 295/3ಬಿ ಖುಷ್ಟಿ 0-03 0-10 23.03.1997 
37 295/3ಸಿ ಖುಷ್ಟಿ 0-03 0-10 23.03.1997 
38 307/2 ಖುಷ್ಟಿ 0-08 0-27 23.03.1997 
39 307/3 ಖುಷ್ಟಿ 0-08 0-27 23.03.1997 
ಒಟ್ಟು 2-34 5-29 
ಗ್ರಾಮ: 3. ಕಲ್ಕೆರೆ 

40 135/2 ಮುಷ್ಠಿ 0-04 0-13 27.02.1997 

ಭಾಗಾಯ್ತು 0-01 0-12 27.02.1997 
41 136/1 ಖುಷ್ಟಿ 0-12 0-29 27.02.1997 
42 136/2 ಖುಷ್ಟಿ 0-14 0-34 27.02.1997 
43 136/3 ಖುಷ್ಟಿ 0-06 0-15 27.02,1997 
44 147/3 ಖುಷ್ಟಿ 0-06 0-18 27.02.1997 
45 147/4 ಖುಷ್ಟಿ 0-06 0-18 27.02.1997 
46 148/1 ಖುಷ್ಟಿ 0-05 0-14 27.02.1997 
47 148/2 ಖುಷ್ಟಿ 0-04 0-11 27.02.1997 
48 152/1 ಖುಷ್ಟಿ 0-02 0-06 27.02.1997 

ಒಟ್ಟು 1-20 1-70 


























೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೦ ಭಾಗ - ೬ 







































































ಕ. ಸಂ. ಸರ್ವೆ ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ನ ರೂ. ಪೈ ದಿನಾಂಕ 
ಗ್ರಾಮ: 4. ಸೂಳೆಕೆರೆ 
49 17/2 ಖುಷ್ಟಿ 0-25 0-62 05.03.1996 
ಒಟ್ಟು ಖುಷ್ಠಿ 0-25 0-62 
ಗ್ರಾಮ: 5. ಚಿಗ್ಗಾವಿ 
50 39/2 ಖುಷ್ಟಿ 0-06 0-21 03.05.1997 
51 39/3 ಖುಷ್ಟಿ 0-14 0-48 03.05.1997 
52 22/4ನೇ ಬ್ಲಾಕ್‌ ಮುಷ್ಠಿ 0-07 0-24 03.05.1997 
22ರಲ್ಲಿ ಪಿತ, ಪಿ4 ಬ್ಲಾಕ್‌ ಖುಷ್ಟಿ 0-1] 0-38 03.05.1997 
ಒಟ್ಟು 0-38 1-31 
ಎಲ್ಲಾ ಗ್ರಾಮಗಳ ಒಟ್ಟು 8-21 13-08 
ವಿಶೇಷ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 568 ಹೇಮಾವತಿ ನಾಲಾ ವಲಯ, ತುಮಕೂರು 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 148 ಎಲ್‌ಜಿಬಿ 2009, ಬೆ೦ಗಳೂರು, ದಿನಾಂಕ: 21ನೇ ಡಿಸೆಂಬರ್‌ 2009 
ನಮೂನೆ-29 


68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 

ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪ-ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ 29.01.2008ರ ದಿನಾಂಕದ 
ಎಲ್‌ಎನ್‌ಡಿ/ಸಿಆರ್‌/535/2007-08ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಬಿ ಹಳ್ಳದ ಖರಾಬು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ 
ದಾಖಲೆಗಳನ್ನು ಮತ್ತು ಬೆ೦ಗಳೂರು ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಬಿ ಹಳ್ಳದ 
ಖರಾಬು ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 




















ಅನುಸೂಚಿ 

ಬಿ ಹಳ್ಳದ ಖರಾಬು ಭಾಗವು ಇರುವ ಗ್ರಾಮ ಮುನ್ನೇಕೊಳಲು 

ತಾಲ್ಲೂಕು ಬೆ೦ಗಳೂರು ಪೂರ್ವ 

ಜಿಲ್ಲೆ ಬೆ೦ಗಳೂರು ನಗರ ಜಿಲ್ಲೆ 

ಸರ್ಕಾರಿ ಬಿ ಹಳ್ಳದ ಖರಾಬು ಭಾಗದ ವರ್ಣನೆ ಬಿ ಹಳ್ಳದ ಖರಾಬು 

ಬಿ ಹಳ್ಳದ ಖರಾಬು ಸರಿ ಸುಮಾರು ವಿಸ್ತೀರ್ಣ 0.18 ಗುಂಟೆ 

ಮೇರೆಗಳು ಪೂರ್ವಕ್ಕೆ: ಸ.ನಂ.23ರ ಉಳಿಕೆ 
ಪಶ್ಚಿಮಕ್ಕೆ: ಸ.ನಂ.23ರ ಉಳಿಕೆ 
ಉತ್ತರಕ್ಕೆ: ಸ.ನಂ.23ರ ಉಳಿಕೆ 
ದಕ್ಷಿಣಕ್ಕೆ: ಸ.ನಂ.23ರ ಉಳಿಕೆ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಇ. ಈಶ್ವರ ನಾಯಕ್‌ 
ಪಿ.ಆರ್‌. 3 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಮಂ). 


